ಕರ್ನಾಟಿಕ ವಿಧಾನ ಪರಿಷತ್ತು 
ಚುಕೆೆ ಗುರುತಿಲ್ಲದ ಪ್ರಶ್ನೆ ಸ೦ಖ್ಯೆ |15 (56) 


ಸದಸ್ಯರ ಹೆಸರು ಶ್ರೀ ಚಿದಾನಂದ್‌ ಎಂ. ಗೌಡ(ಪದವೀಧರರ ಕೇತು) 


ಉತ್ತರಿಸಬೇಕಾದ ದಿನಾಂಕ 13.12.2021 
ಉತ್ತರಿಸಬೇಕಾದವರು ಉನ್ನತ ಶಿಕ್ಷಣ ಸಚಿವರು 
ಪ್ರಶ್ನೆ ಉತ್ತರ 


(ಅ) | ಸರ್ಕಾರಿ ಪ್ರಥಮ ದರ್ಜಿ ಪ್ರಸ್ತುತ, 2021-22ನೇ ಸಾಲಿನಲ್ಲಿ ಸೇವೆ ಸಲ್ಲಿಸಿರುವ 
ಕಾಲೇಜುಗಳಲ್ಲಿ ಎಷ್ಟು | ಅತಿಥಿ ಉಪನ್ಯಾಸಕರ ಸಂಖ್ಯೆ ಒಟ್ಟು 14,183. 
ಅತಿಥಿ ಉಪನ್ಯಾಸಕರುಗಳ 
ಸೇವೆ ಪಡೆಯಲಾಗುತ್ತಿದೆ; | ಸರ್ಕಾರಿ ಪ್ರಥಮ ದರ್ಜಿ ಕಾಲೇಜುಗಳಲ್ಲಿ 2003-04ನೇ 


ಎಷ್ಟು ವರ್ಷಗಳಿಂದ | ಸಾಲಿನಿಂದ ಇಲ್ಲಿಯವರೆವಿಗೂ ಅತಿಥಿ ಉಪನ್ಯಾಸಕರ 
ಪಡೆಯಲಾಗುತ್ತಿದೆ; ಸೇವೆಯನ್ನು ಪಡೆಯಲಾಗುತ್ತಿದೆ. 
(ಮಾಹಿತಿ ನೀಡುವುದು) 

(ಆ) | ಇವರುಗಳಿಗೆ ಸರ್ಕಾರಿ ಪ್ರಥಮ ದರ್ಜಿ ಕಾಲೇಜುಗಳಲ್ಲಿ 
ನೀಡಲಾಗುತ್ತಿರುವ ಕಾರ್ಯನಿರ್ಪಹಿಸುತ್ತಿರುವ ಅತಿಥಿ 
ಸೌಲಭ್ಯಗಳೇನು (ಮಾಹಿತಿ | ಉಪನ್ಯಾಸಕರುಗಳಲ್ಲಿ ಸ್ನಾತಕೋತ್ತರ ಪದವಿ 
ನೀಡುವುದು) ಪರೀಕ್ಷೆಯಲ್ಲಿ ಕನಿಷ್ಠ ಶೇಕಡ 55 ರಷ್ಟು 

ಅಂಕಗಳೊಂದಿಗೆ ಎನ್‌.ಇ.ಟೆ./ಎಸ್‌.ಎಲ್‌.ಇ.ಟಿ/ 


ಪಿ.ಹೆಚ್‌.ಡಿ ಹೊಂದಿರುವ ಅತಿಥಿ ಉಪನ್ಯಾಸಕರಿಗೆ 
ರೂ.13,000/- ಮತ್ತು ಸ್ನಾತಕೋತರ/ಎಂ.ಫಿಲ್‌ 

| ಪದವೀಧರ ಅತಿಥಿ ಉಪನ್ಯಾಸಕರಿಗೆ ರೂ.11,000/- 
ಗಳ ಗೌರವಧನವನ್ನು ಪಾವತಿಸಲಾಗುತ್ತಿದೆ. 

(ಇ) | ಇವರುಗಳಿಗೆ ಸೇವಾ ಭದ್ರತೆ | ಅತಿಥಿ ಉಪನ್ಯಾಸಕರುಗಳು ಇಲಾಖೆಯಲ್ಲಿ ಯಾವುದೇ 
ಒದಗಿಸಲು ಏನು | ಮಂಜೂರಾದ ಖಾಲಿ ಹುದ್ದೆಗಳ ಎದುರಾಗಿ ಕರ್ತವ್ಯ 
Sehr W ನಿರ್ವಹಿಸುತ್ತಿರುವುದಿಲ್ಲ. ಬದಲಾಗಿ ಆಯಾ ಶೈಕ್ಷಣಿಕ 
ಸ ಮ ವರ್ಷದಲ್ಲಿ ಹೆಚ್ಚುವರಿ ಕಾರ್ಯಭಾರಕೆ ಮಾತ್ರ 
ನೀಡುವುದು) ಉಪನ್ಯಾಸಕರುಗಳನ್ನು ಆಯ್ಕೆ ಮಾಡಿ 

ಕೊಳ್ಳಿಲಾಗುತ್ತಿರುವುದರಿಂದ ಅವರುಗಳ ತಾತ್ಕಾಲಿಕ 
ಸೇವೆಯನ್ನು ಪರಿಗಣಿಸಿ, ಸೇವಾ ಭದ್ರತೆಯನ್ನು 
ಒದಗಿಸಲು ಪ್ರಸ್ತುತ ಜಾರಿಯಲ್ಲಿರುವ 
ನಿಯಮಗಳನ್ವಯ ಅವಕಾಶವಿರುವುದಿಲ್ಲ. 
ಇಡಿ 224 ಡಿಸಿಇ 2021 || 
yy} 
(ಡಾ. ಸಿ.ಎನ್‌. ಅಶ್ವಥ್‌ ನಾರಾಯಣ) 
ಉನ್ನತ ಶಿಕಣ ಸಚಿವರು 


